ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 09-03-2021 ಪ್ರಶ್ನೆ ಸ೦ಖ್ಯೆ: 726(816) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ.ಟಿ. ಶ್ರೀಕಂಠೇಗೌಡ(ಪದವೀಧರರ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 

ಉತ್ತರಿಸುವ ಸಚಿವರು: ಮಾನ್ಯ ಸಹಕಾರ ಸಚಿವರು 


ವಿಷಯ: ಸಹಕಾರ ಇಲಾಖೆಯಲ್ಲಿ ನಿಯಮ 32 ರಡಿ ನೀಡುತ್ತಿರುವ ಪದೋನ್ನತಿ ಬಗ್ಗೆ 


(ಅ) ಸಹಕಾರ ಇಲಾಖೆಯಲ್ಲಿ ನಿಯಮ 32 ರಡಿ ವಿವಿಧ ವೃಂದದ ಅಧಿಕಾರಿಗಳಿಗೆ 
ಪದೋನ್ನತಿಯನ್ನು ನೀಡಬೇಕಾದಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 
ಪರಿಗಣಿಸುವುದು ಅವಶ್ಯಕವಾಗಿರುತ್ತದೆಯೇ; (ವಿವರ ನೀಡುವುದು) 


(ಆ) ಈ ತಹಲ್‌ವರೆವಿಗೆ ಇಲಾಖೆಯಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 
ಉಲ್ಲಂಘನೆ ಮಾಡಿ ಯಾವುದೇ ಹುದೆಗೆ ನಿಯಮ 32 ರಡಿಯಲ್ಲಿ ಪದೋನ್ನತಿಯನ್ನು 
ನೀಡಲಾಗಿದೆಯೆಿ; (ವಿವರ ನೀಡುವುದು) 


(ಇ) ಇಲಾಖೆಯಲ್ಲಿನ ವಿವಿಧ ವೃಂದದ ಹುದ್ದೆಗಳಿಗೆ ನಿಯಮ 32 ರಡಿ ಪದೋನ್ನತಿ ನೀಡಿದ್ದು, 
ನಂತರ ಮುಂದಿನ ಹುದ್ದೆಗೆ ಪದೋನ್ನತಿ ನೀಡುವಾಗ ನಿಯಮ 32 ರಡಿ ಕರ್ತವ್ಯ ನಿರ್ವಹಿಸಿದ 
ಅವಧಿಯನ್ನು ಪದೋನ್ನತಿಗೆ ಅರ್ಹ ಸೇವಾ ಅವಧಿಯೆಂದು ಪರಿಗಣಿಸಲಾಗುತ್ತಿದೆಯೇ; 
(ವಿವರ ನೀಡುವುದು) 


(ಈ) ನಿಯಮ 32 ರಡಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ಅವಧಿಯನ್ನು ಮುಂದಿನ ಹುದ್ದೆಯ 
ಪದೋನ್ನತಿಗೆ ಅರ್ಹ ಸೇವಾ ಅವಧಿಯೆಂದು ಪರಿಗಣಿಸಬೇಕೆಂದು ಇಲಾಖೆಯಲ್ಲಿ 
ರಚಿಸಿಕೊಂಡಿರುವ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅವಕಾಶವಿದೆಯೇ; (ವಿವರ 
ನೀಡುವುದು) 


(ಉ)ಸಿ.ಡಿ.ಒ ಗಳ ಜ್ಯೀಷ್ಠತಾ ಪಟ್ಟೆ ಉಲ್ಲಂಘನೆ ಮಾಡಿ ಎಂ.ಆರ್‌.ಸಿ.ಎಸ್‌ ಹುದೆಗೆ ಪದೋನ್ನತಿ 
ನೀಡಿರುವ ಕುರಿತು ಸರ್ಕಾರದ ಹಂತದಲ್ಲಿ ನಿರ್ಮಹಿಸಿರುವ ಕಡತ ಸಂಖ್ಯೆ 


ಸಇ/ಎಸಸೇ/336/2016ಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೆ ಪದೋನ್ನತಿಯಲ್ಲಿ 
ಅನ್ಯಾಯವಾಗಿರುವ ಅಧಿಕಾರಿಗಳಿಗೆ ನ್ಯಾಯ ಒದಗಿಸಿ ಎಂ.ಆರ್‌.ಸಿ.ಎಸ್‌. ಹುದೆಗೆ ನಿಯಮ 
32 ರಡಿ ಪದೋನ್ನತಿ ನೀಡಿರುವುದಿಲ್ಲವೇ? (ಪೂರ್ಣ ವಿವರ ನೀಡುವುದು) 


